ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ಕೆ.ಪಿ.ಎಸ್‌.ಸಿ ಮೂಲಕ ಆಯ್ಕೆಯಾದ ಎಫ್‌.ಡಿ.ಎ ಮತ್ತು ಎಸ್‌.ಡಿ.ಎ ಅಭ್ಯರ್ಥಿಗಳ ನೇಮಕಾತಿ ಬಗ್ಗೆ 
ಶ್ರೀ ಕೆ.ಟಿ.ಶ್ರೀಕಂಠೇಗೌಡ (ಪದವೀಧರರ ಕ್ಲೇತು) :- 
384(425) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2017 ರಲ್ಲಿ ಅಧಿಸೂಚನೆ ಹೊರಡಿಸಿ ಕೆ.ಪಿ.ಎಸ್‌.ಸಿ ಮೂಲಕ ಆಯ್ಕೆಯಾದ ಎಫ್‌.ಡಿ.ಎ ಮತ್ತು ಎಸ್‌.ಡಿ.ಎ 
ಅಭ್ಯರ್ಥಿಗಳೆಷ್ಟು; (ವಿವರ ನೀಡುವುದು) 


(ಆ) ಯಾವಾಗ ಅಂತಿಮ ಆಯ್ತೆ ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ; 
(ಇ) ಸದರಿ ನೇಮಕಾತಿ ಪ್ರಕ್ರಿಯೆಯನ್ನು ತಡೆಹಿಡಿಯಲಾಗಿದೆಯೇ; 


(ಈ) ತಡೆಹಿಡಿದಿದ್ದಲ್ಲಿ 


(aT 


ಯಾವಾಗ ತೆರವುಗೊಳಿಸಲಾಗುವುದು ? 


